ಕರ್ನಾಟಕ ವಿಧಾನ ಪರಿಷತ್ತು 
143 ನೇ ಅಧಿವೇಶನ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 757603) 
ಸದಸ್ಯರ ಹೆಸರು : ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
ಉತ್ತರಿಸಬೇಕಾದ ದಿನಾಂಕ 05-03-2021. 
ಕ] — 
ಸರ ಪಕ್ನೆ ಉತ್ತರ 


ಒಳಪಟ್ಕೆದೆ. ಅದರಲ್ಲಿ ಎಷ್ಟು ಕ್ಲೇತ್ರಸವಳು- 
“ಜವಳುಕ್ನೇತ್ರವಾಗಿ ಪರಿವರ್ತನೆ ಹೊಂದಿದೆ; 


ಆ | ಈಸವಳು-ಜಮೀನನ್ನು ಪು: 
ಸರ್ಕಾರ ಯೋಜಿಸಿದೆಯೇ 


ಯೋಜಜಿಸಿದ್ದಲ್ಲಿ ಇದರ . ರೂಪುರೇಷೇಗಳೇನು; 


(ವಿವರ ನೀಡುವುದು) 


ಈ | ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಮತ್ತು | 
"ರಾಜ್ಯ ಸರ್ಕಾರದ ಜಂಟಿ ಸಹಯೋಗದಲ್ಲಿ 
ತೆಗೆದುಕೊಳ್ಳುವ ` ವಿಚಾರ ಸರ್ಕಾರದ 
ಮುಂದಿದೆಯೆ(; . 


ನರುಜ್ಞೀವನಗೊಳಿಸಲು 


ಅ [ರಾಜ್ಯದಲ್ಲಿರುವ : ಒಟ್ಟು ನೀರಾವರಿ ರಾಜ್ಯದಲ್ಲಿನ ಬೃಹತ್‌ ಮತ್ತು ಮಧ್ಯಮನೀರಾವರಿ 
ಯೋಜನೆಗಳಲ್ಲಿ ಎಷ್ಟು ಎಕರೆ ನೀರಾವರಿ ಕೇತ್ರಕ್ಕೆ | ಯೋಜನೆಗಳಡಿಯಲ್ಲಿ 5695810 ಎಕರೆ ಪ್ರದೇಶ 


ನೀರಾವರಿಗೆಒಳಪಟ್ಟೆದ್ದ, ಅದರಲ್ಲಿ 1078568 ಎಕರೆ 
ಪ್ರದೇಶ ಸವಳು-ಜವಳಾಗಿ ಪರಿವರ್ತನೆಯಾಗಿರುತ್ತದೆ. 
ಆ ಪೈಕಿ 60015ಎಕರೆ ಪ್ರದೇಶವನ್ನು 
ಸುಧಾರಣೆಮಾಡಲಾಗಿದ್ದು, ಬಾಕಿ 478564 ಎಕರೆ 
ಪ್ರದೇಶವನ್ನು ಸುಧಾರಣೆ ಮಾಡಬೇಕಾಗಿರುತ್ತದೆ. 


ಸವಳು-ಜವಳು ಬಾಧಿತ ಪ್ರದೇಶವನ್ನು ಭೂಸುಧಾರಣೆ 
ಮಾಡಲು ಪ್ರಥಮ "ಹಂತದಲ್ಲಿ ಮುಚ್ಚಿ ಹೋಗಿರುವ 
ಸ್ವಾಭಾವಿಕ ನಾಲೆಗಳನ್ನು ಮುಂಜಾಗ್ರತಾ ಕ್ರಮವಾಗಿ 


ದುರಸ್ಥಿಪಡಿಸಿ ಸರಾಗವಾಗಿ ನೀರುಹರಿಯುವಂತೆ, 
ಹಾಗೂ ಬಸಿಗಾಲುವೆ. ' ನಿರ್ಮಿಸಿ ನೀರಿನ 


ಬಸಿಯುವಿಕೆಯು ಪರಿಣಾಮಕಾರಿ ಯಾಗುವಂತೆ 
ಮಾಡುವುದು, ನೀರಿನಸರಾಗಹರಿಯುವಿಕೆಗೆತೊಂ೦ದರೆ 
ಇರುವ ಭೌಗೋಳಿಕ ಪ್ರದೇಶ ಹಾಗೂ ಮಣ್ಣಿನ ರಚನೆ 


ಆಧರಿಸಿ ಅಂತರ್ಗತ ಬಸಿಗಾಲುವೆಗಳನ್ನು 
ನಿರ್ಮಿಸುವುದು. ಇವುಗಳು ಭೂಮಿ ಸವಳು- 
ಜವಳಾಗುವುದನ್ನು ಅಭಿವೃದ್ಧಿಪಡಿಸಲು . ಇರುವ 
ಕ್ರಮಗಳಾಗಿವೆ. 


ನನಗಾವ ಇಯಲ್ಲ ಎನ್ನು ಇರುವ ಸವ 
ಜವಳು ಪ್ರದೇಶವೆಷ್ಟು? (ತಾಲ್ಲೂಕುವಾರು. ಮಾಹಿತಿ 
ನೀಡುವುದು) 


[ಬೆಳಗಾವಿ ಜಿಲ್ಲೆಯಲ್ಲಿ 86529 ಎಕರೆ ಜಮೀನು 


ಸವಳು-ಜವಳಾಗಿದ್ದು, 464767 ಎಕರೆ ಜಮೀನನ್ನು 
ಭೂಸುಧಾರಣೆ ಮಾಡಲಾಗಿರುತ್ತದೆ. ಬಾಕಿ 
4052ಎಕರೆ ಪ್ರದೇಶವನ್ನು ಸುಧಾರಣೆ 
ಮಾಡಬೇಕಾಗಿರುತ್ತದೆ. ತಾಲ್ಲೂಕುವಾರು 
ಮಾಹಿತಿಯನ್ನು ಲಗತ್ತಿಸಿದೆ. ' 


" ಜಸಂಇ:20:ಸಿಎಎಂ:2021 


ಬಖನೆ. ರೆಗೆ. 
(ಬಿ.ಎಸ್‌ ಯಡಿಯೂರಪ್ಪ) 
ಮುಖ್ಯ ಮಂತ್ರಿ 


